ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿದ ಪ್ರಶ್ನೆ ಸಂಖ್ಯೆ 


814(1043) 


ಉತ್ತರಿಸುವ ದಿನಾಂಕ 


10-03-2021 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಕೆ.ಟಿ.ಶ್ರೀಕಂಠೇಗೌಡ (ಪದವೀಧರರ ಕೇತು 


ಉತ್ತರಿಸುವ ಸಚಿವರು 


ಕಂದಾಯ ಸಚಿವರು 


ಸರ್ಕಾರ ಕೈಗೊಂಡ ಕ್ರಮಗಳೇನು: 


[ಈ ಪ್ರಶ್ನೆ ಉತ್ತರ 

ಅ) | ರಾಜ್ಯದಲ್ಲಿ ಎಷ್ಟು | ರಾಜ್ಯದಲ್ಲಿ ಒಟ್ಟು 252 ಉಪನೋಂದಣಿ ಕಛೇರಿಗಳು 
ಉಪನೋಂಣಾಧಿಕಾರಿ ಕಛೇರಿಗಳಿವೆ | ಕಾರ್ಯ ನಿರ್ವಹಿಸುತ್ತಿರುತ್ತದೆ. 

ಆ) [ಆಸ್ತಿ ನೋಂದಣಿಗಾಗಿ ಆನ್‌ಲೈನ್‌ 
ವ್ಯವಸ್ಥೆ ಜಾರಿಗೊಳಿಸಿದ್ದು, ಸರ್ವರ್‌ ಹೌದು ಬಂದಿರುತ್ತದೆ. 
ಸಮಸ್ಯೆಯಿಂದ ಆಸ್ತಿ ನೋಂದಣಿ 
ಬಿಳಂಬವಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 

ಇ | ಬಂದಿದ್ದಲ್ಲಿ ಸರ್ಕಾರಕ್ಕೆ ರಾಜಸ್ವ|'. ಸರ್ವರ್‌ ಸಮಸ್ಯೆಯಿಂದ ಕೆಲವೊಮ್ಮೆ ದಸ್ತಾಬೇಜು 
ತಂದು ಕೊಡುವ ಈ ಇಲಾಖೆಯನ್ನು | ನೋಂದಣಿಯು ವಿಳಂಬವಾಗುತ್ತಿದ್ದು, ಸರ್ಕಾರದ 

| ತಾಂತ್ರಿಕವಾಗಿ ಸಬಲಗೊಳಿಸಲು - 


ಗಮನಕ್ಕೆ ಬಂದಿರುತ್ತದೆ. 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ 


ಕಾವೇರಿ ತಂತ್ರಾಂಶವನ್ನು 2008ರಲ್ಲಿ ಭೂಮಿ 
ತಂತ್ರಾಂಶದೊಂದಿಗೆ, 2014ರಲ್ಲಿ ಇ-ಸೃತ್ತು 
ತಂತ್ರಾಂಶದೊಂದಿಗೆ, 2019ರಲ್ಲಿ ಇ-ಆಸ್ತಿ 
ತಂತ್ರಾಂಶದೊಂದಿಗೆ2020ರಲ್ಲಿ ಬಿಡಿಎ ಹಾಗೂ 
ಬಿಬಿಎಂಪಿ ತಂತ್ರಾಂಶಗಳೊಂದಿಗೆ 
ಸಂಯೋಜಿಸಲಾಗಿದ್ದು, ಇದರಿಂದಾಗಿ ಸರ್ವರ್‌ಗೆ 


ಹೆಚ್ಚುವರಿ ಒತ್ತಡ ಇರುತ್ತದೆ. ಸಂಯೋಜನೆಯಾಗಿರುವ 
ಇತರೆ ಇಲಾಖೆಯ ತಂತ್ರಾಂಶದಲ್ಲಿ ಯಾವುದೇ 
ಸಮಸ್ಯೆ ಉಂಟಾದಲ್ಲಿ ಅದು ಕಾವೇರಿ ತಂತ್ರಾಂಶದಲ್ಲಿ 
ಪ್ರತಿಬಿಂಬಿಸಿ ನೋಂದಣಿಗೆ ತೊಂದರೆಯಾಗುತ್ತದೆ. 
ಉದಾಹರಣೆಗೆ ದಿನಾಂಕ: 08-03-2021 ರಂದು 
ಒಟಿಪಿ ಸಮಸ್ಯೆ ಉಂಟಾಗಿದ್ದು, ಇದು ಕಾವೇರಿ 
ತಂತ್ರಾಂಶದ ಸಮಸ್ಯೆ ಆಗಿರುವುದಿಲ್ಲ. ಇದು 
e-Governance ಇಲಾಖೆಯ ಅಡಿ ಬರುವ 
Directorate of Electronic Delivery of Citizen 
Services (EDCS)ರದರ SMS ಸೇವೆಯಲ್ಲಿನ 
ಸಮಸ್ಯೆಯಾಗಿರುತ್ತದೆ. ಸದರಿ ದಿನದಂದು ಸುಮಾರು 
5 ಗಂಟೆಯವರೆಗೆ ಇತರೆ ಇಲಾಖೆಯೊಂದಿಗೆ 
ಸಂಪರ್ಕಿಸಿ, ಸಮಸ್ಯೆ ಪರಿಹರಿಸಿ ನೋಂದಣಿ. 
ಪ್ರಾರಂಭಿಸಲಾಗಿರುತ್ತದೆ. 


Fy 
ಸಂ. ಪ್ರಶ್ನೆ 


ಉತ್ತರ 


ಉಪನೋಂದಣಿ ಕಛೇರಿಗಳಲ್ಲಿರುವ ಯುಪಿಎಸ್‌ 
ಮತ್ತು ಬ್ಯಾಟರಿಗಳು 07 ವರ್ಷ ಹಳೆಯದಾಗಿದ್ದು, 
ಇವುಗಳು ಸಮರ್ಪಕವಾಗಿ ಕಾರ್ಯ ವನಿರ್ವಹಿಸದೆ 
ಇರುವುದರಿಂದ ಕೆಲವೊಮ್ಮೆ ಸರ್ವರ್‌ಗಳು abrupt 
shutdown Nೆ ಒಳಗಾಗಿ ಡೇಟಾಬೇಸ್‌ ಕ್ರಾಶ್‌ ಆಗುತ್ತದೆ. 
ಉಪನೋಂದಣಿ ಕಛೇರಿಗಳಿಗೆ ಹೊಸ ಯುಪಿಎಸ್‌ 
ಮತ್ತು ಬ್ಯಾಟರಿಗಳನ್ನು ಖರೀದಿಸಲು 
ಇ-ಪೊಕ್ಕೂಟರ್‌ಮೆಂಟ್‌ ಪೋರ್ಟಲ್‌ನಲ್ಲಿ ದಿನಾಂಕ: 
04-03-2021 ರಂದು ಟೆಂಡರ್‌ ಪ್ರಕಟಿಸಲಾಗಿರುತ್ತದೆ. 


ಒತ್ತಡ 


ಈ) | ಹೆಚ್ಚು ತ್ರ 
ಉಪನೋಂದಣಿ 
ಹೆಚ್ಚವರಿ ಕಛೇರಿಗಳನ್ನು 
ಸಾರ್ವಜನಿಕರಿಗೆ 
ಮಾಡಿಕೊಡುವಲ್ಲಿ 
ಕೈಗೊಂಡ ಕ್ರಮಗಳೇನು? 


ನೀಡುವುದು) 


ಇರುವ 


ಕಛೇರಿಗಳಲ್ಲಿ 


ತೆರೆದು 


ಅನುಕೂಲ 


ಸರ್ಕಾರ 
(ವಿವರ 


ಮೈಸೂರು " ನಗರದಲ್ಲಿ “ಈಗಾಗಲೇ ನಾಲ್ಕು 
ಉಪನೋಂದಣಿ ಕಛೇರಿಗಳು ಹಾಗೂ ಹುಬಳ್ಳಿ 
ನಗರದಲ್ಲಿ ಎರಡು ಉಪನೋಂದಣಿ ಕಛೇರಿಗಳು 
ಕಾರ್ಯ ನಿರ್ವಹಿಸುತ್ತಿರುತ್ತವೆ. 

ಬೆಳಗಾವಿ ಮತ್ತು ತುಮಕೂರು ನಗರಗಳಲ್ಲಿ ಹಾಲಿ 
ಒಂದು ಉಪನೋಂದಣಿ ಕಛೇರಿಯಿದ್ದು, ಇನ್ನೊಂದು 
ಉಪನೋಂದಣಿ ಕಛೇರಿಯನ್ನು ತೆರೆಯಲು 
ಸರ್ಕಾರವು ಅನುಮತಿ ನೀಡಿದ್ದು, ಸದರಿ 
ಕಛೇರಿಗಳನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಾಗುತ್ತದೆ. 


ಸಂಖ್ಯೆ: ಕಂಇ/25/ಎಂಎನ್‌ಎಸ್‌ಎ/2021 ' 


= 


Pp 
ಕ್‌ 
(ಆರ್‌.ಅಶೋಕ್‌) 


ಕಂದಾಯ ಸಚಿವರು 


